Kerala Gazette No. 28 dated 12th July 2016 . 
PART I 


Section iji 


GOVERN 


ಈ 


ಸ 


ಕಾಂತಿ 


VT OF KERP 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಸಿ) ಇಲಾಖೆ 


ಅಧಿಸೂಚನೆ 


2014 ಡಿಸೆಂಬರ್ 23 , 
ನಂಬ್ರ 5139/ ಲೆಗ್ , ಸಿ . 1 / 2013/ ಕಾನೂನು, ತಿರುವನಂತಪುರಂ , - 

1190 ಧನು 8/ 
1936 ಪುಷ್ಯ 2 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆ ಮಂಜೂರುಮಾಡಿದಂತಹ 
ಮಸೂದೆಗೆ 2014 ಡಿಸೆಂಬರ್ 23ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ 
ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 

ಎಸ್ . ಗಿರಿಜಾದೇವಿ, 
ಹೆಚ್ಚುವರಿ ಕಾನೂನು ಕಾರ್ಯದರ್ಶಿ ಹಾಗೂ 

ವಿಶೇಷ ಕಾರ್ಯದರ್ಶಿ ( ಪ್ರಭಾರ). 


2014ರ 34ನೇ ಅಧಿನಿಯಮ 
2014ರ ಕೇರಳ ಪಂಚಾಯತ್ ರಾಜ್ (ತಿದ್ದುಪಡಿ) ಅಧಿನಿಯಮ 
1994ರ ಕೇರಳ ಪಂಚಾಯತ್ ರಾಜ್ ಅಧಿನಿಯಮವನ್ನು 
ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 
ಅಧಿನಿಯಮ 


ಪೀಠಿಕೆ - 1994ರ ಕೇರಳ ಪಂಚಾಯತ್ ರಾಜ್ ಅಧಿನಿಯಮವನ್ನು ಇನ್ನು 
ಮುಂದಿನ ಅವಶ್ಯಕತೆಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು . 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2014ರ 
ಕೇರಳ ಪಂಚಾಯತ್ ರಾಜ್ (ತಿದ್ದುಪಡಿ) ಅಧಿನಿಯಮವೆಂದು ಕರೆಯಬಹುದು. 

( 2 ) ಈ ಅಧಿನಿಯಮದ 3ನೇ ವಿಭಾಗವು 2010 ಮೇ 17ನೇ 
ದಿನಾಂಕದಂದು ಜಾರಿಗೆ ಬಂದಿರುವುದಾಗಿಯೂ , 2ನೇ , 4ನೇ , 7ನೇ ಹಾಗೂ 8ನೇ 
ವಿಭಾಗಗಳು 2010 ಜೂನ್ 14ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿಯೂ 
ಉಳಿದ ವಿಭಾಗಗಳು 2013 ಅಕ್ಟೋಬರ್ 28ನೇ ದಿನಾಂಕದಂದು ಜಾರಿಗೆ 
ಬಂದಿರುವುದಾಗಿ ಭಾವಿಸತಕ್ಕದ್ದು. 

2. 1ನೇ ವಿಭಾಗದ ತಿದ್ದುಪಡಿ . - 1994ರ ಕೇರಳ ಪಂಚಾಯತ್ ರಾಜ್ 
ಅಧಿನಿಯಮ ( 1994ರ 13) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು) ದ 1ನೇ ವಿಭಾಗದ (2) ನೇ ಉಪ- ವಿಭಾಗದಲ್ಲಿ, 

( ಎ) ಕೈಗಾರಿಕಾ ಪ್ರದೇಶಗಳ ” ಎಂಬ ಪದಗಳಿಗೆ ಬದಲು ಸಂವಿಧಾನದ 
243 ಕ್ಕೂ ಅನುಚ್ಛೇದದ ( 1 ) ನೇ ಖಂಡದ ಉಪಬಂಧದ ಪ್ರಕಾರ ಕೈಗಾರಿಕಾ 
ಪಟ್ಟಣವಾಗಿ ನಿರ್ದಿಷ್ಟಪಡಿಸಿರುವ ಪ್ರದೇಶಗಳ ಹಾಗೂ 1999ರ ಕೇರಳ ಕೈಗಾರಿಕಾ 
ಏಕಗವಾಕ್ಷಿ ಕ್ಲಿಯರನ್ಸ್ ಬೋರ್ಡ್‌ಗಳು ಹಾಗೂ ಕೈಗಾರಿಕಾ ನಗರ ಪ್ರದೇಶ ಅಭಿವೃದ್ದಿ 
ಅಧಿನಿಯಮ ( 2000ರ 5) ಪ್ರಕಾರ ಕೈಗಾರಿಕಾ ಪ್ರದೇಶವಾಗಿ ಪ್ರಖ್ಯಾಪಿಸಲ್ಪಟ್ಟ ಪ್ರದೇಶಗಳ ” 
ಎಂಬೀ ಪದಗಳನ್ನೂ ಅಂಕೆಗಳನ್ನೂ ಅಕ್ಷರಗಳನ್ನೂ ಸೇರಿಸತಕ್ಕದ್ದು. 

28 


( ಬಿ) ಅಸ್ತಿತ್ವದಲ್ಲಿರುವ ಉಪಬಂಧದ ನಂತರ ಈ ಕೆಳಗಿನ ಉಪಬಂಧವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ: 

ಅದೂ ಅಲ್ಲದೆ 1999ರ ಕೈಗಾರಿಕಾ ಏಕಗವಾಕ್ಷಿ ಕ್ಲಿಯರೆನ್ಸ್ ಬೋರ್ಡ್‌ಗಳು 
ಹಾಗೂ ಕೈಗಾರಿಕಾ ನಗರ ಪ್ರದೇಶ ಅಭಿವೃದ್ಧಿ ಅಧಿನಿಯಮ ಪ್ರಕಾರ ಕೈಗಾರಿಕಾ 
ಪ್ರದೇಶವಾಗಿ ಪ್ರಖ್ಯಾಪಿಸಲ್ಪಟ್ಟ ಪ್ರದೇಶಗಳ ವ್ಯಾಪ್ತಿಯು ಈ ಅಧಿನಿಯಮದ XIXನೇ 
ಅಧ್ಯಾಯದ ನಿಬಂಧನೆಗಳಲ್ಲಿ ಒಳಪಡುವುದು. ” 
3, 4ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 4ನೇ ವಿಭಾಗದಲ್ಲಿ, 

(1) (2) ನೇ ಉಪ- ವಿಭಾಗದಲ್ಲೂ ಉಪಬಂಧದಲ್ಲೂ ಗ್ರಾಮ ಪಂಚಾಯತಿನ ” 
ಎಂಬ ಪದ ಬರುವಲ್ಲೆಲ್ಲಾ ಗ್ರಾಮ ಪಂಚಾಯತಿನ ಅಥವಾ ಬ್ಲಾಕ್ ಪಂಚಾಯತಿನ ” 
ಎಂಬ ಪದಗಳನ್ನು ಬದಲಾಗಿ ಸೇರಿಸತಕ್ಕದ್ದು. 

(2) (3) ನೇ ಉಪ- ವಿಭಾಗದಲ್ಲಿ “ ಗ್ರಾಮ ಪಂಚಾಯತಿನಲ್ಲಿ ” ಎಂಬ ಪದದ 
ನಂತರ “ ಅಥವಾ ಬ್ಲಾಕ್ ಪಂಚಾಯತಿನಲ್ಲಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

4 . 10ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 10ನೇ ವಿಭಾಗದ 
( 3) ನೇ ಉಪ- ವಿಭಾಗದ ನಂತರ, ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

(3ಎ) ಡಿಲಿಮಿಟೇಶನ್ ಕಮಿಶನ್ , ವಿಧಾನಸಭಾ ಕ್ಷೇತ್ರಗಳ ಗಡಿನಿರ್ಣಯಕ್ಕೆ 
ಸಂಬಂಧಿಸಿ ಈ ವಿಭಾಗದ ಪ್ರಕಾರ ಜಾರಿಗೊಳಿಸಿದ ಯಾವುದೇ ಆದೇಶವನ್ನು ಗಜೆಟಿನಲ್ಲಿ 
ಪ್ರಕಟಿಸತಕ್ಕದ್ದು ಹಾಗೂ ಅದಕ್ಕೆ ಕಾನೂನಿನ ಪ್ರಭಾವವಿರುವುದಾಗಿದೆ.”. 

5. 21ನೇ ವಿಭಾಗದ ನಂತರ ಹೊಸ ವಿಭಾಗದ ಸೇರ್ಪಡೆ. ಪ್ರಧಾನ 
ಅಧಿನಿಯಮದ 21ನೇ ವಿಭಾಗದ ನಂತರ, ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 


21ಎ . ಅನಿವಾಸಿ ಭಾರತೀಯರಿಗೆ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿ 
ನೋಂದಣಿ ಮಾಡುವುದಕ್ಕಿರುವ ಪ್ರತ್ಯೇಕ ನಿಬಂಧನೆ . ಈ ಅಧ್ಯಾಯದ ಇತರ 
ನಿಬಂಧನೆಗಳಿಗೆ ವಿರುದ್ದವಾಗಿ ಏನೇ ಒಳಗೊಂಡಿದ್ದರೂ , 1950ರ ಜನತಾ ಪ್ರಾತಿನಿಧ್ಯ 
ಅಧಿನಿಯಮ ( 1950ರ 43ನೇ ಕೇಂದ್ರ ಅಧಿನಿಯಮ ) ದ 20ಎ ವಿಭಾಗದಲ್ಲಿ 

29 


ವ್ಯಕ್ತಪಡಿಸಿದಂತಹ ಯಾವುದೇ ಭಾರತೀಯ ಪ್ರಜೆಗೂ ಆತನ ಪಾಸ್‌ಪೋರ್ಟಿನಲ್ಲಿ 
ಸೂಚಿಸಲಾದ ವಾಸಸ್ಥಳವು ನೆಲೆಸಿರುವ ಚುನಾವಣಾ ಕ್ಷೇತ್ರಕ್ಕಿರುವ ಮತದಾರರ ಪಟ್ಟಿಯಲ್ಲಿ 
ಮತದಾರನಾಗಿ ನೋಂದಾಯಿಸಲು ಹಕ್ಕು ಇರುವುದಾಗಿದೆ.”. 

6. 30ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 30ನೇ ವಿಭಾಗದ 
(1) ನೇ ಉಪ- ವಿಭಾಗದಲ್ಲಿ ಅಸ್ತಿತ್ವದಲ್ಲಿರುವ ವಿವರಣೆಯನ್ನು, “ ವಿವರಣೆ 1” ಆಗಿ 
ಅಂಕಿತಗೊಳಿಸತಕ್ಕದ್ದು ಹಾಗೂ ಆ ರೀತಿಯಲ್ಲಿ ಅಂಕಿತಗೊಳಿಸಲಾದ ವಿವರಣೆ 1ರ 
ನಂತರ, ಈ ಕೆಳಗಿನ ವಿವರಣೆಯನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

“ವಿವರಣೆ 2. ಈ ವಿಭಾಗದ ಅಗತ್ಯಕ್ಕಾಗಿ ಅಂಗನವಾಡಿ ನೌಕರರನ್ನೂ 
ಬಾಲವಾಡಿ ನೌಕರರನ್ನೂ ಆಶಾವರ್ಕರುಗಳನ್ನೂ ಸಾಕ್ಷರತಾ ಪ್ರೇರಕರುಗಳನ್ನೂ ಹೊರತುಪಡಿಸಿ 
ಪಾರ್‌ಟೈಮ್ ಉದ್ಯೋಗಸ್ಥರನ್ನೂ ಆನರೇರಿಯಮ್ ಪಡೆಯುವವರನ್ನೂ ಉದ್ಯೋಗಸ್ಥರೆಂದು 
ಭಾವಿಸತಕ್ಕದ್ದು.”. 

7. 149ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 149ನೇ 
ವಿಭಾಗದ (2) ನೇ ಉಪ- ವಿಭಾಗಕ್ಕೆ , ಈ ಕೆಳಗಿನ ಉಪಬಂಧಗಳನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 


“ ಆದರೆ , ಸ೦ದರ್ಭವು ಅಗತ್ಯಪಡಿಸುವುದಾದಲ್ಲಿ , ವಿವಿಧ ಮಟ್ಟಗಳ 
ಪಂಚಾಯತುಗಳಿಗೆ, ಒಂದೇ ಸಮಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಸುವುದನ್ನು 
ಸಾಧ್ಯಗೊಳಿಸುವುದಕ್ಕೆ , ರಾಜ್ಯ ಚುನಾವಣಾ ಆಯೋಗವು ಅಗತ್ಯಪಡುವುದಕ್ಕನುಸರಿಸಿ, 
ತೆರವುಗಳು ಉಂಟಾಗುವುದಕ್ಕಿಂತ ಮೊದಲು ಆರು ತಿಂಗಳೊಳಗೆ ಸಾರ್ವತ್ರಿಕ ಚುನಾವಣೆಯನ್ನು 
ನಡೆಸಬಹುದಾಗಿದೆ. ”. 


8. 154ನೇ ವಿಭಾಗದ ತಿದ್ದುಪಡಿ ಪ್ರಧಾನ ಅಧಿನಿಯಮದ 154ನೇ ವಿಭಾಗದ 
( 2) ನೇ ಉಪ- ವಿಭಾಗದ ನಂತರ , ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

“(3) ಪಂಚಾಯತಿನ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ತನ್ನ ಉದ್ಯೋಗದ 
ಪ್ರಭಾರದಿಂದಿರುವ ಅಥವಾ ಪಂಚಾಯತಿನಲ್ಲಿ ನಿಹಿತವಾದ ಅಥವಾ ಅದಕ್ಕೆ 
ಸಂಬಂಧಪಡುವುದು ಆದ ತನ್ನ ಸ್ವಾಧೀನದಲ್ಲಿ ಅಥವಾ ನಿಯಂತ್ರಣದಲ್ಲಿ ಇರುವ ಅಥವಾ 
ಪ್ರಾಪ್ತವಾದ ಯಾವುದೇ ದಾಖಲೆಗಳನ್ನು ಅಥವಾ ಯಾವುದೇ ಹಣವನ್ನು ಅಥವಾ ಇತರ 
G, 33 /2015 / GPC. 

30 


ಆಸ್ತಿಗಳನ್ನು ಅಧ್ಯಕ್ಷನೆಂಬ ಪದಾವಧಿಯ ಅಥವಾ ಉಪಾಧ್ಯಕ್ಷನೆಂಬ ಪದಾವಧಿಯ ತನ್ನ 
ಉದ್ಯೋಗ ಕಾಲಾವಧಿಯು ಮುಕ್ತಾಯಗೊಂಡ ಕೂಡಲೇ ಮತ್ತು ಉಪಾಧ್ಯಕ್ಷರ 
ವಿಷಯದಲ್ಲಿ, ಅಧ್ಯಕ್ಷರು ಅವಶ್ಯಪಟ್ಟ ಕೂಡಲೇ , ಅಧಿಕಾರ ಸ್ಥಾನಕ್ಕೆ ಬರುವ ತನ್ನ 
ಉತ್ತರಾಧಿಕಾರಿಗೆ ಅಥವಾ ನಿಗದಿಪಡಿಸಿದಂತಹ ಇತರ ಪ್ರಾಧಿಕಾರಕ್ಕೆ ಒಪ್ಪಿಸಿಕೊಡಲು 
ಅಸಮ್ಮತಿಸಿದಲ್ಲಿ, ಅಂತಹ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನಿಗೆ, ಅಪರಾಧ ನಿರ್ಣಯದ 
ಮೇಲೆ ಆ ಅಪರಾಧಕ್ಕೆ ಹತ್ತು ಸಾವಿರ ರೂಪಾಯಿಗಿಂತ ಮೀರದ ಜುಲ್ಮಾನೆ ಶಿಕ್ಷೆ 
ವಿಧಿಸತಕ್ಕದ್ದು.”. 

9 , 219ಯು ವಿಭಾಗದ ನಂತರ ಹೊಸ ವಿಭಾಗಗಳ ಸೇರ್ಪಡೆ. ಪ್ರಧಾನ 
ಅಧಿನಿಯಮದ 219ಯು ವಿಭಾಗದ ನಂತರ, ಈ ಕೆಳಗಿನ ವಿಭಾಗಗಳನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

219ವಿ. ಮಾಲಿನ್ಯಗಳನ್ನು ಉಗಮದಲ್ಲೇ ನಿರ್ಮೂಲನಗೊಳಿಸುವಿಕೆ. (1) ಈ 
ಅಧಿನಿಯಮದ 219ಎಯಿಂದ 219ಯು ವರೆಗಿನ ವಿಭಾಗಗಳಲ್ಲಿ ಏನೇ ಒಳಗೊಂಡಿದ್ದರೂ , 
ವ್ಯಾಪಾರ ಕೇಂದ್ರಗಳು, ಆಸ್ಪತ್ರೆಗಳು, ಸಂತೆಗಳು, ಕಸಾಯಿಖಾನೆಗಳು, ಚಿಕನ್ ಸ್ಟಾಲ್‌ಗಳು, 
ಮತ್ ಸ್ಟಾಲ್‌ಗಳು, ಕಲ್ಯಾಣಮಂಟಪಗಳು, ಫ್ಲಾಟ್‌ಗಳು, ಬಹುಮಹಡಿ ಕಟ್ಟಡಗಳು, 
ಹೋಟೆಲುಗಳು, ಕೇಟರಿಂಗ್ ಸರ್ವಿಸ್ ಸ್ಥಾಪನೆಗಳು, 100 ಚದರ ಮೀಟರ್‌ಗಿಂತ ಹೆಚ್ಚು 
ಪ್ತಿಂಥ್ ವಿಸ್ತೀರ್ಣವಿರುವ ಮನೆಗಳು, ಗ್ರಾಮ ಪಂಚಾಯತ್ ಅಧಿಸೂಚಿಸಬಹುದಾದಂತಹ 
ಇತರ ಸ್ಥಾಪನೆಗಳು ಎಂಬಿವುಗಳ ಯಜಮಾನ ಅಥವಾ ಕಾನೂನುಬದ್ಧವಾಗಿ ಅದರ 
ನಿರ್ವಹಣೆ ಅಥವಾ ಹತೋಟಿಯಿರುವ ವ್ಯಕ್ತಿ, 

( ಎ) ಅಂತಹ ಕಟ್ಟಡಗಳಲ್ಲಿ , ಸ್ಥಾಪನೆಗಳಲ್ಲಿ ಅಥವಾ ಸ್ಥಳಗಳಲ್ಲಿ 
ಉಂಟಾಗುವ ಮಾಲಿನ್ಯಗಳನ್ನು ನಿಗದಿಪಡಿಸಬಹುದಾದಂತಹ ರೀತಿಯಲ್ಲೂ ಗ್ರಾಮ 
ಪಂಚಾಯತಿನ ಬೈಲಾಗಳಲ್ಲಿ ಉಪಬಂಧಿಸುವ ಪ್ರಕಾರವೂ ಮಾಲಿನ್ಯಗಳ ಉಗಮ ಸ್ಥಾನದಲ್ಲೇ 
ಜೈವ - ಜೈನೇತರ ಮಾಲಿನ್ಯಗಳಾಗಿ ಪ್ರತ್ಯೇಕಿಸಿಡತಕ್ಕದ್ದು ಹಾಗೂ ಅದಕ್ಕಾಗಿ ಸಾಕಷ್ಟು 
ವ್ಯವಸ್ಥೆಗಳನ್ನು ಏರ್ಪಡಿಸತಕ್ಕದ್ದು; 

( ಬಿ) (ಎ) ಖಂಡ ಪ್ರಕಾರ ಪ್ರತ್ಯೇಕಿಸಿದ ಜೈವ ಮಾಲಿನ್ಯಗಳನ್ನು 1986ರ 
ಪರಿಸರ ( ಸಂರಕ್ಷಣೆ) ಅಧಿನಿಯಮ ( 1986ರ 29ನೇ ಕೇಂದ್ರ ಅಧಿನಿಯಮ) ದ ಹಾಗೂ 
ಅದರ ಪ್ರಕಾರ ರಚಿಸಲ್ಪಟ್ಟ ನಿಯಮಗಳ ನಿಬಂಧನೆಗಳಿಗೆ ವಿಧೇಯವಾಗಿಯೂ ಜಲ, 
ವಾಯು, ಶಬ್ದ ಎಂಬಿವುಗಳಿಗೆ ಮಲಿನ ಆಗದ ರೀತಿಯಲ್ಲೂ ಅಂತಹ ಮಾಲಿನ್ಯದ 
G, 33 /2015/ GPC. 

31 


ಉಗಮ ಸ್ಥಾನದಲ್ಲೋ ಕಾರ್ಯದರ್ಶಿಯವರ ಲಿಖಿತ ಅನುಮತಿಯೊಂದಿಗೆ ಅಂತಹ 
ವ್ಯಕ್ತಿಯ ಒಡೆತನದಲ್ಲಿರುವ ಸಮೀಪ ಪ್ರದೇಶದ ಸ್ಥಳದಲ್ಲೋ ಯೋಗ್ಯವಾದ ರೀತಿಯಲ್ಲಿ 
ಸಂಸ್ಕರಿಸಿ ನಿರ್ಮೂಲನ ಮಾಡತಕ್ಕದ್ದಾಗಿದೆ ಹಾಗೂ ಅದರ ಅವಶ್ಯಕತೆಗಾಗಿ ಸ್ಥಳದ 
ಪರಿಮಿತಿ ಇದ್ದಲ್ಲಿ ಅಂತಹ ಮಾಲಿನ್ಯ ಸಂಸ್ಕರಣೆಯನ್ನು ಗ್ರಾಮಪಂಚಾಯತು ಮುಖೇನ 
ಅಥವಾ ಸರಕಾರೀ ಅಂಗೀಕೃತ ಮಾಲಿನ್ಯ ಸಂಸ್ಕರಣೆ ಏಜನ್ಸಿಗಳ ಮುಖೇನ 
ಖಾತ್ರಿಗೊಳಿಸಲು ಮಾಲಿನ್ಯಗಳ ತೂಕ, ಮಾದರಿ ಮೊದಲಾದವುಗಳಿಗೆ ಅನುಗುಣವಾಗಿ 
ನಿಗದಿಪಡಿಸಬಹುದಾದಂತಹ ಶುಲ್ಕವನ್ನು ಅಂತಹ ರೀತಿಯಲ್ಲಿ ಗ್ರಾಮಪಂಚಾಯತಿಗೆ 
ಪಾವತಿಸತಕ್ಕದ್ದು; 

( ಸಿ) ( ಎ) ಖಂಡ ಪ್ರಕಾರ ಪ್ರತ್ಯೇಕಿಸಲಾದ ಜೈನೇತರ ಮಾಲಿನ್ಯಗಳನ್ನು 
ನಿರ್ಮೂಲನಮಾಡುವುದಕ್ಕಾಗಿ ಅಂತಹ ಮಾಲಿನ್ಯಗಳು ಉಂಟಾಗಲು ಕಾರಣವಾಗುವ 
ಸಾಮಾಗ್ರಿಗಳನ್ನು ಉತ್ಪಾದಿಸುವ ಅಥವಾ ವಿತರಿಸುವ ಸ್ಥಾಪನೆಯೊಂದಿಗೆ ಅಥವಾ 
ವ್ಯಕ್ತಿಯೊಂದಿಗೆ ಅಂತಹ ಸಾಮಾಗ್ರಿಗಳಿಗೆ ಸಂಬಂಧಿಸಿ ಮಾಲಿನ್ಯಗಳನ್ನು ಮರಳಿ 
ಪಡೆಯಲಿಕ್ಕಿರುವ ಒಪ್ಪಂದ ಮಾಡತಕ್ಕದ್ದು ಅಲ್ಲದಿದ್ದಲ್ಲಿ ಅದಕ್ಕಾಗಿ ನಿಗದಿಪಡಿಸ 
ಬಹುದಾದಂತಹ ರೀತಿಯಲ್ಲೂ ಅ೦ತಹ ದರದಲ್ಲಿನ ಶುಲ್ಕವನ್ನೂ ಅಂತಹ 
ಕಾಲಾವಧಿಯಲ್ಲಿ ಗ್ರಾಮಪಂಚಾಯತಿಗೆ ಪಾವತಿಸತಕ್ಕದ್ದು; 

( ಡಿ) ಅಂತಹ ಕಟ್ಟಡಗಳಲ್ಲೂ ಸ್ಥಾಪನೆಗಳಲ್ಲೂ ಸ್ಥಳಗಳಲ್ಲೂ ಉಂಟಾಗುವ 
ಮಲಿನ ಜಲವನ್ನು ಉಗಮದಲ್ಲಿಯೇ ವೈಜ್ಞಾನಿಕವಾಗಿ ಸಂಸ್ಕರಿಸತಕ್ಕದ್ದು ಹಾಗೂ ಆ 
ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಂಸ್ಕರಿಸಲು ಸಾಧ್ಯವಾಗದಿದ್ದಲ್ಲಿ ಮಲಿನ ಜಲವನ್ನು 
ವೈಜ್ಞಾನಿಕವಾಗಿ ಸಂಸ್ಕರಿಸಲು ಸರಕಾರೀ ಅಂಗೀಕೃತ ಏಜನ್ಸಿಯೊಂದಿಗೆ ಒಪ್ಪಂದ 
ಮಾಡತಕ್ಕದ್ದು ಹಾಗೂ ಮಲಿನ ಜಲವನ್ನು ಜಲಾಶಯಗಳಿಗೋ ಗಟಾರುಗಳಿಗೋ 
ಸಾರ್ವಜನಿಕ ರಸ್ತೆಗಳಿಗೋ ಸಾರ್ವಜನಿಕ ಸ್ಥಳಗಳಿಗೋ ಹರಿಯಲು ಅನುಮತಿಸತಕ್ಕದ್ದಲ್ಲ. 

(2) (1) ನೇ ಉಪ-ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿರುವ ಕಟ್ಟಡಗಳಲ್ಲಿ, ಸ್ಥಾಪನೆ 
ಗಳಲ್ಲಿ, ಸ್ಥಳಗಳಲ್ಲಿ ಎಂಬಿವುಗಳಲ್ಲಿ ಪ್ರಸ್ತುತ ಉಪ- ವಿಭಾಗದಲ್ಲಿ ಹೇಳಿದ ರೀತಿಯಲ್ಲಿ 
ಮಾಲಿನ್ಯ ಸಂಸ್ಕರಣೆಗಿರುವ ವ್ಯವಸ್ಥೆಗಳನ್ನು ಅವುಗಳ ನಿರ್ಮಾಣ ಸಮಯದಲ್ಲೇ ಮಾಡಿರ 
ತಕ್ಕದ್ದು ಹಾಗೂ ಅಂತಹ ವ್ಯವಸ್ಥೆಗಳು ಇಲ್ಲದವುಗಳಿಗೆ ಚಟುವಟಿಕೆಯ ಅನುಮತಿಯನ್ನೋ 
ಲೈಸೆನ್ಸನ್ನೋ ಹಾಗೂ ಕಟ್ಟಡ ನಂಬ್ರವನ್ನೋ ಗ್ರಾಮ ಪಂಚಾಯತ್ ನೀಡತಕ್ಕದ್ದಲ್ಲ ಹಾಗೂ 
ಅಸ್ತಿತ್ವದಲ್ಲಿರುವ ಅಂತಹ ಕಟ್ಟಡಗಳ, ಸ್ಥಾಪನೆಗಳ ಹಾಗೂ ಸ್ಥಳಗಳ ಎಂಬಿವುಗಳ 


> 


ವಿಷಯದಲ್ಲಿ ಅಂತಹ ವ್ಯವಸ್ಥೆಗಳನ್ನು ಮಾಡಲು ಅಥವಾ ವ್ಯವಸ್ಥೆಯಲ್ಲಿರುವ ಕುಂದು 
ಕೊರತೆಗಳನ್ನು ಪರಿಹರಿಸಲು ಒಂದು ವರ್ಷಕ್ಕಿಂತ ಮೀರದ ಕಾಲಾವಧಿಯನ್ನು 
ಕಾರ್ಯದರ್ಶಿಯು ಅನುಮತಿಸಬಹುದಾಗಿದೆ ಹಾಗೂ ಸಾಕಷ್ಟು ವ್ಯವಸ್ಥೆಯನ್ನು ಮಾಡದಂತಹ 
ಸ್ಥಾಪನೆಗಳ ಲೈಸೆನ್ಸ್ನ್ನು, ಕಟ್ಟಡದ ನಂಬ್ರವನ್ನು ಹಾಗೂ ಚಟುವಟಿಕೆಯ ಅನುಮತಿಯನ್ನು 
ಸಂಬಂಧಪಟ್ಟ ಪಾರ್ಟಿಗೆ ಹೇಳುವುದನ್ನು ಹೇಳಲು ಒಂದು ಅವಕಾಶವನ್ನು ನೀಡಿದ ನಂತರ 
ರದ್ದುಗೊಳಿಸಬಹುದಾಗಿದೆ. 

(3) (1) ನೇ ಉಪ-ವಿಭಾಗದ ಯಾವುದೇ ನಿಬಂಧನೆಗಳನ್ನು ಉಲ್ಲಂಘಿಸುವ 
ಯಾವುದೇ ವ್ಯಕ್ತಿಯನ್ನು ಅಪರಾಧ ನಿರ್ಣಯದ ಮೇರೆಗೆ, ಆರು ತಿಂಗಳಿಗಿಂತ 
ಕಡಿಮೆಯಲ್ಲದ ಹಾಗೂ ಒಂದು ವರ್ಷದ ವರೆಗಿನ ಕಾಲಾವಧಿಯ ಜೈಲುವಾಸ ಅಥವಾ 
ಹತ್ತು ಸಾವಿರ ರೂಪಾಯಿಗಿಂತ ಕಡಿಮೆಯಲ್ಲದ ಹಾಗೂ ಐವತ್ತು ಸಾವಿರ ರೂಪಾಯಿಯ 
ವರೆಗಿನ ಜುಲ್ಮಾನೆ ಅಥವಾ ಎರಡೂ ಸೇರಿ ವಿಧಿಸಿ ಶಿಕ್ಷಿಸತಕ್ಕದ್ದಾಗಿದೆ. 

(4) ( 3) ನೇ ಉಪ- ವಿಭಾಗದ ಪ್ರಕಾರ ಶಿಕ್ಷಿಸಲ್ಪಟ್ಟ ಯಾವುದೇ ವ್ಯಕ್ತಿಯು 
( 1) ನೇ ಉಪ- ವಿಭಾಗದ ನಿಬಂಧನೆಗಳನ್ನು ಮುಂದುವರಿದು ಉಲ್ಲಂಘಿಸುವುದಾದಲ್ಲಿ 
ಪ್ರತಿಯೊಂದು ದಿವಸಕ್ಕೂ ಸಾವಿರ ರೂಪಾಯಿಗಿಂತ ಕಡಿಮೆಯಲ್ಲದ ಜುಲ್ಮಾನೆ ವಿಧಿಸಿ 
ಶಿಕ್ಷಿಸತಕ್ಕದ್ದಾಗಿದೆ. 

219ಡ . ಸಾಮಾಗ್ರಿಗಳನ್ನು ಕೊಂಡೊಯ್ಯುವುದಕ್ಕಿರುವ ಪ್ಲಾಸ್ಟಿಕ್ ಚೀಲಗಳಿಗೆ 
ಹಾಗೂ ಲಕೋಟೆಗಳಿಗೆ ನಿಯಂತ್ರಣ ಹಾಗೂ ಪ್ಲಾಸ್ಟಿಕ್ ಮಾಲಿನ್ಯಗಳ ನಿರ್ವಹಣೆ. 
(1 ) 1986ರ ಪರಿಸರ ( ಸಂರಕ್ಷಣೆ) ಅಧಿನಿಯಮ ( 1986ರ 29ನೇ ಕೇಂದ್ರ 
ಅಧಿನಿಯಮ) ದ ಹಾಗೂ ಅದರ ಪ್ರಕಾರ ರಚಿಸಲ್ಪಟ್ಟಿರುವ ನಿಯಮಗಳಲ್ಲಿನ ನಿಬಂಧನೆಗಳಿಗೆ 
ವಿಧೇಯವಾಗಿ, 

( ಎ) ಸಾಮಾಗ್ರಿಗಳನ್ನು ಕೊಂಡೊಯ್ಯುವುದಕ್ಕಿರುವ ವಿವಿಧ ರೀತಿಯ 
ಪ್ಲಾಸ್ಟಿಕ್ ಚೀಲಗಳ ಹಾಗೂ ಪ್ಲಾಸ್ಟಿಕ್ ಲಕೋಟೆಗಳ ಅತೀ ಕಡಿಮೆ ಬೆಲೆಯನ್ನು 
ಅಧಿಸೂಚನೆಯ ಮುಖೇನ ಗ್ರಾಮ ಪಂಚಾಯತ್ ನಿರ್ಧರಿಸತಕ್ಕದ್ದು ಹಾಗೂ ಆ ರೀತಿ 
ನಿರ್ಧರಿಸಲಾದ ಬೆಲೆಗಿಂತ ಕಡಿಮೆ ಬೆಲೆಗೋ ಉಚಿತವಾಗಿಯೋ ಅಂತಹ ಚೀಲಗಳನ್ನು 
ಅಥವಾ ಲಕೋಟೆಗಳನ್ನು ಯಾವುದೇ ಸ್ಥಾಪನೆ ಅಥವಾ ವ್ಯಕ್ತಿ ಮಾರಾಟ ಮಾಡುವುದೋ 
ನೀಡುವುದೋ ಮಾಡತಕ್ಕದ್ದಲ್ಲ ಹಾಗೂ ಯಾವುದೇ ಸ್ಥಾಪನೆ ಅಥವಾ ವ್ಯಕ್ತಿ ಆ ರೀತಿ 
ಮಾಡುವುದಿಲ್ಲೆಂದೂ ಖಾತ್ರಿಗೊಳಿಸಲು ಅವಶ್ಯಕವಾದ ಕ್ರಮಗಳನ್ನು ಗ್ರಾಮ ಪಂಚಾಯತ್ 
ಕೈಗೊಳ್ಳತಕ್ಕದ್ದು; 


( ಬಿ) 232ನೇ ವಿಭಾಗದ ಪ್ರಕಾರದ ಲೈಸೆನ್ಸ್‌ಗೆ ಅರ್ಜಿಸಲ್ಲಿಸುವ ಒಬ್ಬ 
ಅರ್ಜಿದಾರನು ಆತನ ಸ್ಥಾಪನೆಯ ಮೂಲಕ ಪ್ಲಾಸ್ಟಿಕ್ ಚೀಲಗಳನ್ನು ಅಥವಾ ಪ್ಲಾಸ್ಟಿಕ್ 
ಲಕೋಟೆಗಳನ್ನು ಮಾರಲು ಉದ್ದೇಶಿಸುವುದಾದಲ್ಲಿ ಆ ವಿವರವನ್ನು ಅರ್ಜಿಯಲ್ಲಿ 
ನಮೂದಿಸತಕ್ಕದ್ದು ಹಾಗೂ ಅದಕ್ಕಾಗಿ ಸಾಮಾನ್ಯ ಲೈಸೆನ್ಸ್ ಶುಲ್ಕದ ಹೊರತು 
ನಿರ್ದಿಷ್ಟಪಡಿಸಬಹುದಾದಂತಹ ಕಾಲಾವಧಿಗೆ, ಮಾರಾಟಮಾಡಲು ಉದ್ದೇಶಿಸುವ ಪ್ಲಾಸ್ಟಿಕ್ 
ಚೀಲಗಳ ಹಾಗೂ ಪ್ಲಾಸ್ಟಿಕ್ ಲಕೋಟೆಗಳ ಅಂದಾಜು ಸಂಖ್ಯೆಗೆ ಅಥವಾ ತೂಕಕ್ಕೆ 
ಅನುಗುಣವಾದಂತಹ ಒಂದು ನಿಶ್ಚಿತ ಮೊತ್ತವನ್ನು ಹೆಚ್ಚುವರಿ ಶುಲ್ಕವಾಗಿ ಗ್ರಾಮ 
ಪಂಚಾಯತ್ ವಸೂಲು ಮಾಡಬಹುದಾಗಿದೆ; 

( ಸಿ) ಪ್ರತಿಯೊಬ್ಬ ಗ್ರಾಹಕನೂ ತ್ಯಾಜ್ಯ ಪ್ಲಾಸ್ಟಿಕ್ ಚೀಲಗಳನ್ನು ಹಾಗೂ 
ಪ್ಲಾಸ್ಟಿಕ್ ಲಕೋಟೆಗಳನ್ನು ಇತರ ತ್ಯಾಜ್ಯಗಳಿಂದ ಪ್ರತ್ಯೇಕಿಸಿಡತಕ್ಕದ್ದು ಹಾಗೂ ಅದನ್ನು 
ಪಂಚಾಯತ್ ರಚಿಸಬಹುದಾದ ಬೈಲಾಗಳಲ್ಲಿ ಉಪಬಂಧಿಸಿದಂತೆ ನಿರ್ವಹಿಸತಕ್ಕದ್ದು. 

( 2) ( 1) ನೇ ಉಪ- ವಿಭಾಗದ ( ಎ) ಖಂಡದ ನಿಬಂಧನೆಗಳನ್ನು 
ಉಲ್ಲಂಘಿಸುವ ಯಾವುದೇ ವ್ಯಕ್ತಿಯ ವಿರುದ್ದವಾಗಿ ಪ್ರಸ್ತುತ ಕೇಂದ್ರ ಅಧಿನಿಯಮದ ಹಾಗೂ 
ಅದರ ಪ್ರಕಾರ ರಚಿಸಿರುವ ನಿಯಮಗಳ ನಿಬಂಧನೆಗಳ ಪ್ರಕಾರ ಕಾರ್ಯದರ್ಶಿಯವರು 
ದೂರು ಸಲ್ಲಿಸತಕ್ಕದ್ದು. 

_ 219ಎಕ್ಸ್ , ಮಾಲಿನ್ಯ ನಿರ್ಮೂಲನ ಫಂಡಿನ ರೂಪೀಕರಣ. ಗ್ರಾಮ 
ಪಂಚಾಯತ್ ಪ್ರದೇಶದಲ್ಲಿ ಉಂಟಾಗುವ ಮಾಲಿನ್ಯವನ್ನು ನಿರ್ಮೂಲನ ಮಾಡುವ 
ಅವಶ್ಯಕತೆಗಾಗಿ , ವಿಶೇಷವಾಗಿ ಪ್ಲಾಸ್ಟಿಕ್ ಮಾಲಿನ್ಯ ಸಂಸ್ಕರಣೆಗಾಗಿ , ಗ್ರಾಮಪಂಚಾಯತು, 
“ ಮಾಲಿನ್ಯ ನಿರ್ಮೂಲನಾ ಫಂಡ್ ಎಂಬ ಹೆಸರಿನಲ್ಲಿ ಒಂದು ಪ್ರತ್ಯೇಕ ನಿಧಿಯನ್ನು 
ರೂಪೀಕರಿಸತಕ್ಕದ್ದು ಹಾಗೂ ನಿಧಿಯಲ್ಲಿ 

( ಎ) 219 ಡಬ್ಲೂ ವಿಭಾಗದ (1) ನೇ ಉಪ- ವಿಭಾಗದ ( ಬಿ) ಖಂಡದ 
ಪ್ರಕಾರ ವಸೂಲಿಮಾಡುವ ಹೆಚ್ಚುವರಿ ಶುಲ್ಕವನ್ನು; 

( ಬಿ) ಮಾಲಿನ್ಯ ನಿರ್ಮೂಲನಗೊಳಿಸುವಿಕೆಗೆ ಸಂಬಂಧಿಸಿದ ಕೇಸುಗಳಲ್ಲಿ 
ವಸೂಲಿಮಾಡುವ | 

( ಸಿ) ಈ ಅವಶ್ಯಕತೆಗಾಗಿ ಸರಕಾರವು ಅನುಮತಿಸುವ ಅಥವಾ ಇತರ 
ಏಜನ್ಸಿಗಳೋ , ವ್ಯಕ್ತಿಗಳೊ ನೀಡುವುದೋ ಆದ ಮೊತ್ತಗಳು, 

34 


ಎಂಬಿವುಗಳನ್ನು ಜಮಾಮಾಡತಕ್ಕದ್ದು ಹಾಗೂ ಅದನ್ನು ನಿಗದಿಪಡಿಸಬಹುದಾದ ರೀತಿಯಲ್ಲಿ 
ನಿರ್ವಹಿಸತಕ್ಕದ್ದು.”. 

10 . 235ಎ ಬಿ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 235ಎಬಿ 
ವಿಭಾಗದ ( 1) ನೇ ಉಪ- ವಿಭಾಗದಲ್ಲಿ 1999 ಅಕ್ಟೋಬರ್ 15ನೇ ದಿನಾಂಕದಂದೋ ” 
ಎಂಬ ಪದಗಳಿಗೂ ಅಂಕೆಗಳಿಗೂ ಬದಲು “2013 ಮಾರ್ಚ್ 31ನೇ ದಿನಾಂಕದಂದೋ ? 
ಎಂಬ ಪದಗಳನ್ನೂ ಅಂಕೆಗಳನ್ನೂ ಸೇರಿಸತಕ್ಕದ್ದು. 

11. ಸಿಂಧುತ್ವ , H (1 ) 2011ರ ಕೇರಳ ಪಂಚಾಯತ್ ರಾಜ್ (ತಿದ್ದುಪಡಿ) 
ಅಧ್ಯಾದೇಶ ( 2011ರ 33 ) ದ ಹಾಗೂ 2011ರ ಕೇರಳ ಪಂಚಾಯತ್ ರಾಜ್ 
( ಎರಡನೇ ತಿದ್ದುಪಡಿ ) ಅಧ್ಯಾದೇಶ ( 2011ರ 34 ) ( ಇನ್ನು ಮುಂದೆ ಪ್ರಸ್ತುತ 
ಅಧ್ಯಾದೇಶಗಳೆಂದು ಉಲ್ಲೇಖಿಸಲ್ಪಡುವುದು) ದ ಕಾಲಾವಧಿಯು ಮುಕ್ತಾಯವಾಗಿದ್ದರೂ 
ಕೂಡ, 

( ಎ) ಪ್ರಸ್ತುತ ಅಧ್ಯಾದೇಶಗಳ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಕೆಳಗೆ ಮಾಡಿದ ಅಥವಾ ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ 
ಕಾರ್ಯಗಳು ಹಾಗು ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ 
ಕ್ರಮಗಳು ಸಿಂಧುವೆಂದು ಭಾವಿಸತಕ್ಕದ್ದು ಹಾಗೂ ಈ ಅಧಿನಿಯಮದ 6ನೇ ವಿಭಾಗದ 
ಹೊರತಾದ ಇತರ ವಿಭಾಗಗಳ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ 
ನಿಬಂಧನೆಗಳ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು; 

( ಬಿ) 2011ರ 34ನೇ ನಂಬ್ರ ಅಧ್ಯಾದೇಶದ 5ನೇ ವಿಭಾಗ ಪ್ರಕಾರ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ 30ನೇ ವಿಭಾಗದ ವಿವರಣೆ 2ರ ಪ್ರಕಾರ 
ಅಂಗನವಾಡಿ ನೌಕರರ ಹಾಗೂ ಬಾಲವಾಡಿ ನೌಕರರ ವಿಷಯದಲ್ಲಿ ಮಾಡಿದ ಅಥವಾ 
ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕಾರ್ಯದ ಹಾಗು ಕೈಗೊಂಡ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕ್ರಮದ ಹೊರತು, ಪ್ರಸ್ತುತ ಅಧ್ಯಾದೇಶಕ್ಕೆ 
ಪ್ರಾಬಲ್ಯವಿಲ್ಲದಾದ ನಂತರವೂ ಈ ಅಧಿನಿಯಮವನ್ನು ಗಜೆಟಿನಲ್ಲಿ ಪ್ರಕಟಿಸುವ ದಿನಾಂಕಕ್ಕಿಂತ 
ಮುಂಚಿತವಾಗಿಯೂ ಮಾಡಿದ ಯಾವುದೇ ಕಾರ್ಯವನ್ನು ಅಥವಾ ಕೈಗೊಂಡ ಯಾವುದೇ 
ಕ್ರಮವನ್ನು ಅದನ್ನು ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ ಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಪ್ರಕಾರ ಮಾಡಬಹುದಾಗಿತ್ತು ಅಥವಾ ಕೈಗೊಳ್ಳಬಹುದಾಗಿತ್ತು, ಎಂಬಂತೆ, 
ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ 
ಮಾಡಿರುವುದಾಗಿ ಭಾವಿಸತಕ್ಕದ್ದಾಗಿದೆ. 

35 


10 


(2) 2011ರ 34ನೇ ನಂಬ್ರ ಅಧ್ಯಾದೇಶ ಪ್ರಕಾರ ಪ್ರಧಾನ ಅಧಿನಿಯಮದ 
30ನೇ ವಿಭಾಗವು ತಿದ್ದುಪಡಿಮಾಡಲ್ಪಟ್ಟ ರೀತಿಯಲ್ಲಿ ಜಾರಿಯಲ್ಲಿದ್ದರೂ ಸಹ, ಆ ರೀತಿ 
ತಿದ್ದುಪಡಿಮಾಡಲ್ಪಟ್ಟ ಪ್ರಸ್ತುತ ವಿಭಾಗದಲ್ಲಿನ ನಿಬಂಧನೆಗಳು ಅಂಗನವಾಡಿ ನೌಕರರಿಗೆ 
ಹಾಗೂ ಬಾಲವಾಡಿ ನೌಕರರಿಗೆ ಸಂಬಂಧಿಸಿದಂತೆ ಅವರು ಮೇಲೆ ಹೇಳಿದ ಅಧ್ಯಾದೇಶವು 
ಕಾರ್ಯಾಚರಣೆಯಲ್ಲಿದ್ದ ಕಾಲಾವಧಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಉದ್ಯೋಗಕ್ಕೆ 
ರಾಜೀನಾಮೆ ನೀಡಿದ್ದರೂ ಸಹ ಅನುಕ್ರಮವಾಗಿ ಅವರು ಉದ್ಯೋಗ ವಹಿಸಿದ ಹುದ್ದೆಗಳಲ್ಲಿ 
ಮುಂದುವರಿಯಲು ತಡೆಯಾಗುವಂತದ್ದಲ್ಲ ಹಾಗೂ ಪ್ರಸ್ತುತ ಅಧ್ಯಾದೇಶವು 
ಕಾರ್ಯಾಚರಣೆಯಲ್ಲಿದ್ದ ಕಾಲಾವಧಿಯಲ್ಲಿನ ಅವರ ಸೇವಾ- ವೇತನ ನಿಬಂಧನೆಗಳಿಗೆ 
ಸಂಬಂಧಿಸಿ ಸರಕಾರವು ಹೊರಡಿಸುವಂತಹ ಆದೇಶಗಳು ಅನ್ವಯವಾಗುವುದಾಗಿದೆ. 

(3) ಪ್ರಸ್ತುತ ಅಧ್ಯಾದೇಶಗಳ ಕಾಲಾವಧಿಯ ಮುಕ್ತಾಯಗೊಳ್ಳುವಿಕೆಯು, 

( ಎ) ಅದರಲ್ಲಿನ ನಿಬಂಧನೆಗಳ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಪ್ರಕಾರ ಆರ್ಜಿಸಿದ ಯಾವುದೇ ಹಕ್ಕು , ಹೊಣೆಗಾರಿಕೆ ಅಥವಾ 
ಅಧಿಕಾರಕ್ಕೆ ಅನ್ವಯವಾಗುವುದಲ್ಲ; 

( ಬಿ) ಮೇಲೆ ಹೇಳಿದಂತಹ ಯಾವುದೇ ಹಕ್ಕಿಗೆ, ಹೊಣೆಗಾರಿಕೆಗೆ, 
ಅಧಿಕಾರಕ್ಕೆ ಅಥವಾ ಅಧಿಕಾರದ ವಿನಿಯೋಗಕ್ಕೆ ಸಂಬಂಧಿಸಿದ ಯಾವುದೇ ಕಾನೂನು 
ಕ್ರಮಗಳಿಗೆ ಅಥವಾ ಪರಿಹಾರ ಕ್ರಮಗಳಿಗೆ ಅನ್ವಯವಾಗುವುದಲ್ಲ ಹಾಗೂ ಅಂತಹ 
ಯಾವುದೇ ಕ್ರಮ ಅಥವಾ ಪರಿಹಾರ ಕ್ರಮವು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ನಿಬಂಧನೆಗಳಿಗೆ ವಿರುದ್ಧವಲ್ಲದಿದ್ದಲ್ಲಿ ಆ ರೀತಿ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ನಿಬಂಧನೆಗಳ ಪ್ರಕಾರ ಪ್ರಾರಂಭಿಸುವುದೋ 
ಮುಂದುವರಿಸುವುದೋ ಅಲ್ಲದಿದ್ದಲ್ಲಿ ಜಾರಿಗೊಳಿಸುವುದೋ ಮಾಡಬಹುದಾಗಿದೆ : 

ಆದರೆ, 2011 ಜುಲೈ 13ನೇ ದಿನಾಂಕದಿಂದ 2013 ಅಕ್ಟೋಬರ್ 28ನೇ 
ದಿನಾಂಕದವರೆಗಿನ ಕಾಲಾವಧಿಯಲ್ಲಿ 2011ರ 34ನೇ ನಂಬ್ರ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ 154ನೇ ವಿಭಾಗ ಪ್ರಕಾರದ ಒಂದು 
ಅಪರಾಧವನ್ನು ಮಾಡಿರುವುದಾಗಿ ಆರೋಪಿಸಲ್ಪಡುವ ಯಾವುದೇ ವ್ಯಕ್ತಿಯನ್ನು ಅಪರಾಧ 
ನಿರ್ಣಯಕ್ಕೆ ವಿಧೇಯಗೊಳಿಸುವಂತದ್ದಲ್ಲ . 


3A 


11 


12 . ರದ್ದತಿ ಮತ್ತು ರಕ್ಷಣೆ (1) 2014ರ ಕೇರಳ ಪಂಚಾಯತ್ ರಾಜ್ 
( ತಿದ್ದುಪಡಿ) ಅಧ್ಯಾದೇಶ (2014ರ 15) ವು ಈ ಮೂಲಕ ರದ್ದುಗೊಂಡಿರುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಿದಂತಹ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿದುದಾಗಿ 
ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸಲ್ಪಡುವ ಯಾವುದೇ ಕ್ರಮವು, ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಮಾಡಿದಂತಹ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿಯೋ ಕೈಗೊಂಡಿರುವುದಾಗಿಯೋ 
ಭಾವಿಸತಕ್ಕದ್ದು. 


37 


